ಚುಕ್ಕೆಗುರುತಿನ ಪ್ರಶ್ನೆ ಸಂಖ್ಯೆ : 1689 
ಸದಸ್ಯರ ಹೆಸರು : ಶ್ರೀ ರುದ್ರೇಗೌಡ ಎಸ್‌. 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ಸಚಿವರು : ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 2 19-03-2021 
3 
ಸಂ. ೨ ಉತ್ತರ 
(ಅ) [ಕೇಂದ್ರ ಸರ್ಕಾರದ Vehicle ಕೇಂದ್ರ ಸರ್ಕಾರವು ಭehicle Scrappage 


Scrappage Policy {1 ಗುಜರಿ 
ನೀತಿಯ ಅನುಷ್ಠಾನದ ಬಗ್ಗೆ ರಾಜ್ಯ 
ಸರ್ಕಾರದ ನಿಲುವೇನು; 


Policy ಯನ್ನು ಜಾರಿಗೆ ತರಲು 2021-22ನೇ ಸಾಲಿನ 
ಆಯವ್ಯಯದ ಕಂಡಿಕೆ 36 ರಲ್ಲಿ ಘೋಷಣೆ ಮಾಡಿದ್ದು, 
ವಾಹನಗಳ ಮಾಲೀಕರ ಐಚ್ಛಿಕತೆಯ ಮೇರೆಗೆ 20 ವರ್ಷ 
ಮೀರಿದ ಖಾಸಗಿ ವಾಹನಗಳು ಮತ್ತು 15 ವರ್ಷ 
ಮೀರಿದ ವಾಣಿಜ್ಯ ವಾಹನಗಳನ್ನು ನಾಶಪಡಿಸುವ 
ಯೋಜನೆಯನ್ನು ಜಾರಿಗೊಳಿಸಲು ಪ್ರಸ್ತಾಪಿಸಲಾಗಿದೆ. 
ಯೋಜನೆಯ ವಿವರಗಳು ಲಭ್ಯವಾದ ನಂತರ ರಾಜ್ಯ 
ಸರ್ಕಾರದಿಂದ ನಿಯಮಾನುಸಾರ ಸೂಕ್ತ 
ಕ್ರಮವಹಿಸಲಾಗುವುದು. 


(ಆ) 


ಕೇಂದ್ರ ಸರ್ಕಾರದ Vehicle 
Scrappage Policy / ಗುಜರಿ 
ನೀತಿಯ ಪ್ರಕಾರ ಕರ್ನಾಟಕ 


ರಾಜ್ಯದಲ್ಲಿ Scrap ಮಾಡಬೇಕಾಗಿರುವ 


ಕರ್ನಾಟಕ ರಾಜ್ಯದಲ್ಲಿ 20 ವರ್ಷ ಮೀರಿದ ಒಟ್ಟು 
31,95,724 ಸಾರಿಗೇತರ ವಾಹನಗಳು ಮತ್ತು 15 ವರ್ಷ 
ಮೀರಿದ ಒಟ್ಟು 9,78,317 ಸಾರಿಗೆ ವಾಹನಗಳು ಇರುತ್ತವೆ. 
ವಾಹನವಾರು ವಿವರಗಳನ್ನು “ಅನುಬಂಧ” ದಲ್ಲಿ 


ಒದಗಿಸಲಾಗಿದೆ. 
ವಾಹನಗಳ ಸಂಖ್ಯೆ ಎಷ್ಟು; 
(ವಾಹನಗಳವಾರು ವಿವರಗಳನ್ನು 
ನೀಡುವುದು) 
(ಇ) | ಕೇಂದ್ರ ಸರ್ಕಾರದ Vehicle ಕೇಂದ್ರ ಸರ್ಕಾರದ Vehicle Scrappage 
Scrappage Policy ಯ | Policy / ಸಂಬಂಧ ರಾಜ್ಯ ಸರ್ಕಾರವು 2021-22ನೇ 


ಅನುಷ್ಠಾವನ್ನು ಪ್ರೋತ್ಸಾಹಿಸಲು ರಾಜ್ಯ 
ಸರ್ಕಾರದ ಯೋಜನೆಗಳೇನು? 


ಸಾಲಿನ ಆಯವ್ಯಯದ ಕಂಡಿಕೆ-335 ರಲ್ಲಿ “ಅಧಿಕೃತ 
ವಾಹನ ಸ್ಟ್ರ್ಯಾಖಿಂಗ್‌ ಸೌಲಭ್ಯವನ್ನು ಸ್ಥಾಪಿಸಲು ಮತ್ತು 
ನಿರ್ವಹಿಸಲು ಕೇಂದ್ರ ಸರ್ಕಾರವು ಕರಡು 
ಮಾರ್ಗಸೂಚಿಯನ್ನು ನೀಡಿದ್ದು, ಇದಕ್ಕೆ ಅನುಗುಣವಾಗಿ 
ರಾಜ್ಯ ಸರ್ಕಾರವು ವಾಹನ ಸ್ಟ್ರ್ಯಾಪಿಂಗ್‌ ಸೌಲಭ್ಯವನ್ನು 


ನಿರ್ವಹಿಸಲು . ಕ್ರಮಕ್ಕೆಗೊಳ್ಳಲಾಗುವುದು” ಎಂದು 
ಘೋಷಣೆ ' ಮಾಡಲಾಗಿದ್ದು, ಅದರಂತೆ, ಕ್ರಮ 
ಕೈಗೊಳ್ಳಲಾಗುವುದು. 


ಟಿಡಿ 55 ಟಿಡಿಕ್ಕೂ 2021 


Hy 
pd. 
(ಲಕ್ಷ ಫೌ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು. 


ಮಾನ್ಯ ವಿಧಾನ ಪರಿಪತ್ತಿನ ಸದಸ್ಯರಾದ ಶ್ರೀ ಎಸ್‌. ರುದ್ರೇಗೌಡ (ವಿಧಾನ ಸಚೆಯಿಂದ 
” ಚುನಾಯಿತರಾದವರು) ಇವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 1689 ಕ್ಸ ಅನುಬಂಧ 


ನೋಂದಣಿ ದಿನಾಂಕದಿಂದ 15 ವರ್ಷ ಮತ್ತು 20 ವರ್ಷ ಮೀರಿದ ವಾಹನಗಳ ವಿವರ 
(31-01-2021 ರ ಅಂತ್ಯಕ್ಕ) 


ನೋಂದಣಿ ನೋಂದಣಿ ನ x 
ನು ಬಂದೆ | ನ ಬತ | ಅಂಡ 20 ವರ್ಷಚ 
ಖಃ ಖಃ 
ಸಂಖ್ಯೆ ವಾಹನದೆ'ವರ್ಗ ವಾಹನಗಳ ಸಂಖ್ಯೆ | ವಾಹನಗಳ ಸಂಖ್ಯೆ Bee rel 
(31-01-20215 | (31-01-2021ರ Pepe, 
ಅಂತ್ಯಕ್ಕೆ) ಅಂತ್ಯಕ್ಕೆ ಅಂತ್ಕಕ) 
ಸಾರಿಗೇತರ`ವಾಹನ 
1 |ಡಜಿಕ ವಾಹನೆ ಸಂಖ್ಯೆ 4487238| 2270405 2216835 
2 |ಲಘು ಮೋಜಾರು ವಾಹನ 1221154 743515 477639 
3 |ಓನ್ನಿ ಬಸ್‌ 8269 2016 6253 
4 |ಟಾಕಿರ್‌ 171078 102381 68697 
5 [ಟ್ರೈಲರ್‌ 106342 66426 39916 
$ ನಿರ್ಮಾಣ ರಸವ ಪರಾಗ 77 24 53 
7 |ಖಾಸೆಗಿ ಸೇವಾ ವಾಹನಗಳು 314 102 212 
8 | ಇತೆರೆ ವಾಹನಗಳು 18067 10857 7210 
ಒಟ್ಟು ಸಾರಗೇತರ ವಾಹನಗಳು 6012539 3195724 2816815 
9 ಸಾರಿಗೆ ವಾಹನ 
ಮಲ್ಲಿ 'ಆಕ್ಸಲ್ಲ್‌ 7 ಆರ್ಟಿಕ್ಕೂರೆಡಡ್‌ 
5 | ವಾಹನ 8085 4738 3347 
b. |ಟಿಕ್ಸ್‌ ಮತ್ತು ಲಾರಿ 234578 148822 85756 
ಒಟ್ಟು 242663 153560 89103 
10 | ಲಘು ಸರಕು ಸಾಗಣೆ ವಾಹನ 
೩. | ಲಘು ಮೋಟಾರು ವಾಹನ 158648 108712 49936 
b. |ತಿಚೆಕ್ತ ವಾಹನ 56673 20725 35948 
ಒಟ್ಟು 215321 129437 85884 
11 | ಬಿಸ್ತುಗಳು 103219 58726 44493 
ಒಟ್ಟು 103219 58726 44493 
12 |ಟ್ಳಾಕ್ರ 
೩. | ಮೋಟಾರು`ಕ್ಯಾಬ್‌ 52845 21990 30855 
b. |ಮೌಕ್ಸಿ ಕ್ಯಾಬ್‌ 43571 23050 20521 
ಇತರೆ 1 1 0 
ಒಟ್ಟು 96417 45041 51376 
13 ಲಘ ಪ್ಯಾಸೆಂಜರ್‌ ವಾಹೆನೆ 
ಇ. |ತಿಜಿಕ ವಾಹನ (ಆಟೋರಿಕ್ಷಾ ಕ್ಯಾಬ್‌) 280606 192793 87813 
14 | ಇತರೆ ವಾಹನೆಗಳು 40091 30461 9630 
ಒಟ್ಟು 320697 223254 97443 
ಒಟ್ಟು ಸಾರಿಗೆ (ಬ) 978317 610018 368299 
ಒಟ್ಟು ಎ ಮತ್ತುಬಿ 6990856 3805742 3185114 


